4 


ಕರ್ನಾಟಕ ವಿಧಾನ ಪರಿಷತ್ತು 


"ಹುಕ್ಕಿ ಗುರುತಾದ ಪಕ್ಷ ಸಂಪ 13 


ಸದಸ್ಯರ ಹೆಸರು 


ಶ್ರೀ ಎಸ್‌ ವ್ಹಿ ಸಂಕನೂರ 


ಉತ್ತರಿಸುವ ದಿನಾಂಕ 


16-02-2022 


ಉತ್ತರಿಸುವವರು ಮಾನ್ಯ ಮುಜರಾಯಿ, 'ಹೆಜ್ಜ್‌ ಹಾಗೂ ವಕ್ಸ್‌ ಸಚಿವರು 
T | 
|, ಪ್ರಶ್ನೆ | ಉತ್ತರ | 
ಅ) ಗದಗನ ಪುರಾತನವಾದ ಗೆದಗಿನ ಪುರಾತನವಾದ ಶ್ರೀ ವೀರನಾರಾಯಣ 
| ವೀಿಠಪಾರಾಯಣ ಗುಡಿಯ | ಗುಡಿಯು ಥಾರ್ಬಿಕ"ಡತ್ತಿ ಇಲಾಖೆಯ ಪ್ರಷಪರ್ಗ “ಸಿ” | 
ಆಡಳಿತವನ್ನು ಯಾರು | ಶ್ರೇಣಿಯ ದೇವಾಲಯವಾಗಿದ್ದು ಹಾಗೂ ರಾಜ್ಯ 
ವಿರ್ವಹಿಸುತಿದ್ದಾರೆ: (ಮಾಹಿತಿ | ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಒಳಹಟ್ಟ 
ನೀಡುವುದು) ಸಂಸ್ಥೆಯಾಗಿರುತ್ತದೆ. ': 
ಕರ್ನಾಟಿಕ ಹಿಂಯೂ ಥಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ವಿಯಮಗಳು, 2002ರ 
ನಿಯಮ (3)ರ ಅನ್ವಯೆ'ಉಪಃರಿಭಾಗಾಧಿಕಾರಿ, ಗದಗ 
ಉಪವಿಭಾಗ ರವರು ' ಸದರಿ ಅಧಿಸೂಚಿತ ಸಂಸ್ಥೆಯ 
ನಿಯಮಿಸಲಾದ ಪ್ರಾಧಿಕಾರಿ ಆಗಿರುತ್ತಾರೆ. 
ಆ) ಗದಗ ವೀರನಾರಾಯಣ ದೇವರ[| ಗದಗ ಶ್ರೀ ವೀರನಾರಾಯಣ `ದೇವರ ಗುಡಿಗೆ 
ಗುಡಿಯ ಒಟ್ಟು ಆಸ್ತಿ ಎಷ್ಟು: (ಸರ್ವೆ | ಸೇರಿದ ಆಸ್ತಿಗಳ ವಿಷರ:ಈ ಕೆಳಕಂಡಂತಿದೆ. 
| ನ೦ಬರ್‌ ಸಹಿತ ಒಟ್ಟು ಆಸ್ತಿಯ | ರಿ.ಸ:ನಂ | ಕೇತ್ರ (ವಿಸ್ತೀರ್ಣ ಎ/ಗು) 
| ವಿವರ ನೀಡುವುದು) | 96 | ನ 20-34 
97 19-29. | 
[ 98 20-00 
| 99 26-38 
| ಒಟ್ಟು 87-21 


ಅಲ್ಲದೇ ಸದರಿ ದೇಪಾಲಯಕೆ, ಸಂಬಂಧಿಸಿದಂತೆ 


ಸಿ.ಟಿ.ಎಸ್‌. ವ೦-555/1, 555/2 ಎ, 555/3, 555/4, 


555/5, 555/13, 630/1, 630/2, 630/3 ಬ, 630/4, | 


i 631, 631/3, 63/ಎ+631/ಎ!. | 

| 631/ಎ2+631/ಬಿಗ, 63 1ಎ+631ಐ/!, 

i 631/ಎ2+೬631/ಬಿ/3, 631/ಸಿ, 632ಎ/1, 632/2, 

| 2ಬಿ, ರಿ.ಸನಂ:೨6೨9798 99  ಅಸ್ತಿಗಳು 
ಇರುವುದಾಗಿ ಜಿಲ್ಲಾಧಿಕಾರಿ ಗದಗ ರವರು 
ತಿಳಿಸಿರುತ್ತಾರೆ. 


ಹಸ 


ಈ ದೇವಸ್ಥಾನದ ಒಟ್ಟು. ಆಸ್ತಿಯು 


ರ್‌ 


ಇ) ಈ ದೇವಸ್ಥಾನದ ಒಟ್ಟು ಆಸ್ತಿಯು ಶ್ರೀ ವೀರ 
ಯಾರ  ಕಬ್ಬ್ಮಾದಲ್ಲಿ,. ಇರುವುದು: | ನಾರಾಯಣ ಮತ್ತು ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಈ 
(ಮಾಹಿತಿ ನೀಡುವುದು) " ಹಿಂದಿನ ಬಾಂಬೆ ಪಬ್ಲಿಕ್‌ ಟ್ರಸ್ಟ್‌ ಕಾಯಿದೆ 1950ರ 

ಅಡಿಯಲ್ಲಿ ರಚನೆಯಾಗಿರುವ ಪಂಚ ಕಮಿಟಿ ಗದಗ 
ಇವರ ಕಬ್ಬಾದಲ್ಲಿ ಇದೆ. 

ಈ) | ವೀರನಾರಾಯಣ ದೇವರ ಗುಡಿಯ ಶ್ರೀ ವೀರ ನಾರಾಯಣ ದೇವರ ಗುಡಿಗೆ ಸೇರಿದ 
ಆಸ್ತಿಯನ್ನು ಜನರ ವಾಸಕ್ಕಾಗಿ ಭೂ |ಸಿ.ಟಿ.ಎಸ್‌. ನ೦-555/1, 555/2 ವ, 555/3ಎ, 555/4, 
ಬಾಡಿಗೆ ಮೇಲೆ "ಕೊಟ್ಟಿರುವುದು 555/5, 555/13, 630/1, 630/2, 630/3 ಐಎ, 630/4, 
ನಿಜವೇ: ಹಾಗಿದ್ದಲ್ಲಿ, ಎಷ್ಟು | 631, 631//3, 631/0+631/01, 631/೧2+631/0/1, 
ವರ್ಷಗಳಿಂದ ಭೂ ಬಾಡಿಗೆ | 631+631ಎ/1, 631/ಎ2+ 631/ಬಿ/3, 631/ಸಿ, 632ಎ/1, 
ನೀಡುತ್ತಾ ಬರಲಾಗಿದೆ: "ವಿವರವಾದ | 82ಎ/2, 682ಬಿ, ರಿಸ.ನಂ: 96,97,98, 99ರ ಆಸ್ತಿಗಳನ್ನು 
ಮಾಹಿತಿ ನೀಡುವುದು) :' ಈ ಹಿಂದೆ ಭೂ ಬಾಡಿಗೆಗೆ ನೀಡಲಾಗಿದ್ದು, ಭೂ ಬಾಡಿಗೆ 

ಮೊತ್ತವು ಕಡಿಮೆಯಾಗಿದ್ದರಿಲರದ ಸದರಿ ಆಸ್ತಿಗಳನ್ನು 
ಮಾರಾಟ ಮಾಡಲು ಈ ಹಿ೦ದಿನ ಬಾಂಬೆ ಪಬ್ಲಿಕ್‌ ಟ್ರಿಸ್ಟ್‌ 
ಕಾಯಿದೆ 1950ರ ಅಡಿಯಲ್ಲಿ ಧರ್ಮ ದತ್ತಿ 
ಆಯುಕ್ತರು,ಬೆಳೆಗಾವಿ ಇವರು 
'ದಿನಾಂ೦ಕ:18.09.1993ರ೦ಂದು ಅನುಮತಿ ನೀಡಿರುತ್ತಾರೆ. ¥ 
ಸದರಿ ಆದೇಶದಂತೆ ದೇವಸ್ಥಾ ನಕ್ಕೆ ಸೇರಿದ 
| ಆಸ್ತಿಗಳನ್ನು ಮಾರಾಟ ಪ್ರಕ್ರಿಯೆಯ ವಿರುದ್ದ ಗದಗಿನ 
ಜಿಲ್ಲಾ ಮತ್ತು' ಸೆಷನ್‌ ' ನ್ಯಾಯಾಲಯದಲ್ಲಿ 
ರಮೇಶಚಾರ್ಯ ತಂದೆ ಮಾಧವಚಾರ್ಯ ಗುಡಿ. ಇವರು 
ಪ್ರಕರಣ ಸಂಖ್ಯೆ:ಎ೦ಂ.ಎ.3/2012ನ್ನು ದಾಖಲು 
ಮಾಡಿದ್ದು, ಸದರಿ ಪ್ರಕರಣವು ಇತ್ಯರ್ಥಕ್ಕೆ 
ಬಾಕಿಯಿರುತ್ತದೆ. ಛ್‌ 
ಸದರಿ ಪ್ರಕರಣವು ಇತ್ಯರ್ಥಗೊಂಡ ವನವಂತರ 
' ಪ್ರಕರಣದ ತೀರ್ಪನ್ನು ಪರಿಶೀಲಿಸಿ ದೇವಸ್ಥಾನದ | 
ಆಸ್ತಿಯ ಬಗ್ಗೆ ಮುಂದಿನ ಕ್ರಮಷಹಿಸಲಾಗುವುದು. 

ಉ) | ದೇವಸ್ಥಾನದ “ಆಸ್ತಿಯನ್ನು ಶ್ರೀ ವೀರ ನಾರಾಯಣ ದೇವರ ಗುಡಿಗೆ ಸೇರಿದ 
ಸಾರ್ವಜನಿಕರಿಗೆ ಮಾರಾಟಿ | ಸಿ.ಟ.ಎಸ್‌. ನ೦-555/1, 555/2 ಎ, 555/3ಎ, 555/4 
ಮಾಡಲಾಗಿದೆಯೇ: (ಮಾಹಿತಿ | 555/5, 555/13, 630/1, 630/20, 630/3 ಎ, 630/4, 
ನೀಡುವುದು) 631, 631/0/3, 631/0 +631/1, 631/2+631/2)/1, 


6310+6310/1, 631/2+631/0/3, 631/3, 632/1, 
632/2, 632ಬಿ, ರಿ.ಸ.ನ೦: 96,97,98, 99ರ ಆಸ್ತಿಗಳನ್ನು 


-3- 


'ಡತ್ತಿ ಆಯುಕ್ತರು, 
ದಿನಾಂಕ:18.09.1993ರ೦ದು 
ನೀಡಿರುತ್ತಾರೆ. 


ನ್ಯ k 
ಮಾಧವಚಾರ್ಯ ಗುಡಿ 


೦ದೆ f 
-ಎಂ.ಎ.3/201 2ನ್ನು ದಾಖಲು 
ಇತ್ಯರ್ಥಕೆ 


ಊ) | ದೇವಸ್ಥಾನಗಳ  :". ಆಡಳಿತ| ದೇವಸ್ಮಾನಗಳ " ಆಡಳಿತ ವಿರ್ವಹಣೆಗಾಗಿ 
ನಿರ್ವಹಣೆಗಾಗಿ ಸರ್ಕಾರದಿಂದ ಸರ್ಕಾರದಿಂದ ವಾರ್ಷಿಕ ರೂ.48,000-00 ಗಳ ತಸ್ತೀಕ್‌ 
ಅನುದಾನ ನೀಡಲಾಗುತ್ತಿದೆಯೇ? ಭತ್ಯೆಯನ್ನು ನೀಡಲಾಗುತ್ತಿದೆ. 


(ವಿಪರ ನೀಡುವುದು) 


K { (oa 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


